ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ' ಗುರುತಿಲ್ಲದ ಪ್ರಕ್ನೆ ಸಂಖೆ: 1098 
| ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಜಿ. ಪಾಟೀಲ್‌ | 
Ue | | (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ | 15-03-2021 
| ಪಶ್ನೆ | . ಉತ್ತರ 
(ಅ) | ಕಲಬುರಗಿಯ ಕೇಂದ್ರೀಯ 


ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆಯಾಗಬೇಕಿದ್ದ 
ಸಂಶೋಧನಾ ಕೇಂದ್ರ ಬೆಂಗಳೂರಿಗೆ 
ಸ್ಥಳಾಂತರವಾಗುತ್ತಿರುವುದು ಸರ್ಕಾರದ | 
ಗಮನಕ್ಕೆ ಬಂದಿದೆಯೇ; 

(ಅ) | ಬಂದಿದ್ದಲ್ಲಿ, ಬೆಂಗಳೂರಿಗೆ ಸ್ಥಳಾಂತರಿಸಲು 
ಕಾರಣಗಳೇನು; (ವಿವರ ನೀಡುವುದು) 
(ಇ) | ಕಲಬುರಗಿಯಲ್ಲಿ ಸಂಶೋಧನಾ ಕೇಂದ್ರ 
ಸ್ಥಾಪಿಸಿದರೆ, ಹೈದ್ರಾಬಾದ್‌-ಕರ್ನಾಟಕ ಭಾಗದ 
ವಿದ್ಯಾರ್ಥಿಗಳಿಗೆ -ಅನುಕೂಲವಾಗುವುದರಿಂದ 
ಕಲಬುರಗಿಯಲ್ಲಿಯೇ ಸಂಶೋಧನ ಕೇಂದ್ರ 
ಸ್ಥಾಪಿಸಲು ಸರ್ಕಾರ ಪುನರ್‌ 
ಪರಿಶೀಲಿಸುವುದೇ9? 


ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾನಿಲಯವು 
ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟಿರುವುದರಿಂದ 
ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಸಂಖ್ಯೆ ಇಡಿ 97 ಯುಎನ್‌ಇ 2021 


(ಡಾ: ಅಶ್ವ ರಾಯಣಿ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ. ಐಟಿ ೩ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


